ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ರಾಜ್ಯದಲ್ಲಿರುವ AರP.M.C.ಅ ಗಳ ಬಗ್ಗೆ 

ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು) :- 

952(1011) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ರಾಜ್ಯದಲ್ಲಿ ಎಷ್ಟು ಎ.ಪಿ.ಎಂ.ಸಿ ಗಳಿವೆ; 


(ಆ) ಎಷ್ಟು ಎ.ಪಿ.ಎಂ.ಸಿ ಗಳು ಸ್ವಂತ ಆರ್ಥಿಕ ಶಕಿಯಿಂದ ಕಾರ್ಯನಿರ್ವಹಿಸುತ್ತಿವೆ; (ಅವುಗಳ ವಿವರ 
ನೀಡುವುದು) 


(ಇ) ಸರ್ಕಾರದ ನೆರವಿನಿಂದ ನಡೆಯುತ್ತಿರುವ ಎ.ಪಿ.ಎಂ.ಸಿ ಗಳು ಯಾವುವು? (ವಿವರ ನೀಡುವುದು) 


